ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ನೆರೆ ಪರಿಹಾರದ ಅನುದಾನ ಹಂಚಿಕೆ ಕುರಿತು 


ಶ್ರೀ ಕೆ. ಹರೀಶ್‌ ಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು): 
187 (231) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) 2019ರ ಆಗಸ್ಟ್‌ ತಿಂಗಳಲ್ಲಿ ಸುರಿದ ಮಳೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳಂಗಡಿ ತಾಲ್ಲೂಕಿನಲ್ಲಿ 
ಆದ ವ್ಯಾಪಕ ಹಾನಿಯಲ್ಲಿ ಸಂಪರ್ಕ ಕಳೆದುಕೊಂಡ ಸೇತುವೆಗಳೆಷ್ಟು; 


(ಆ) ಈ ಸೇತುವೆಗಳ ಪುನರ್‌ ನಿರ್ಮಾಣ/1ದುರಸ್ಮಿ ಕುರಿತಂತೆ ಸರ್ಕಾರ ಕೈಗೊಂಡ ಕ್ರಮಗಳೇನು; 
(ಸಂಪೂರ್ಣ ವಿವರ ನೀಡುವುದು) 


(ಇ) ಸಂಪೂರ್ಣ ನಾಶವಾದ ಮನೆಗಳು ಮತ್ತು ಭಾಗಶಃ ನಾಶವಾದ ಮನೆಗಳ ಸಂಖ್ಯೆ ಎಷ್ಟು; 


(ಈ) ಒಟ್ಟು ಎಷ್ಟು ಮನೆಗಳಿಗೆ ಹಣ ಬಿಡುಗಡೆಗೊಳಿಸಲಾಗಿದೆ; ಫಲಾನುಭವಿಗಳ ಪಟ್ಟೆಯೊಂದಿಗೆ 
ಸಂಪೂರ್ಣ ವಿವರ ಒದಗಿಸುವುದು; 


(ಉ) ಬೂ ಕುಸಿತದಿಂ೦ದ/ನೆರೆಯಿಂದ ನಿವೇಶನ ಕಳೆದುಕೊಂಡವರೆಷ್ಟು; 


(ಊ) ನಿವೇಶನ ಕಳೆದುಕೊಂಡವರಿಗೆ ನಿವೇಶನ ಕಲ್ಪಿಸಲಾಗಿದೆಯೇ; ಅಂಕಿ-ಅಂಶಗಳ ಸಹಿತ ಸಂಪೂರ್ಣ 
ಮಾಹಿತಿ ನೀಡುವುದು; 


(ಯ) ನೆರೆಯಿಂದ ಕೊಚ್ಚಿಹೋದ ಕೃಷಿ ಜಮೀನುಗಳು ಎಷ್ಟು; ಇದರಿಂದ ಆದ ನಷ್ಟವೆಷ್ಟು; 


(ಎ) ಅತಿವೃಷ್ಣಿಯಿಂದಾದ ನಷ್ಠಕ್ಕೆ ಪರಿಹಾರ ಒದಗಿಸಲಾಗಿದೆಯೇ; ಒದಗಿಸಿದಲ್ಲಿ, ಫಲಾನುಭವಿರ ಸಿಳ 
ಸಂಖ್ಯೆ ಎಷ್ಟು? (ಫಲಾನುಭವಿಗಳ ಪಟ್ಟೆಯೊಂದಿಗೆ ಹಾಗೂ ಅಂಕಿ-ಆಂಶಗಳೊಂದಿಗೆ ಸಂಪೂರ್ಣ ಮಾಹಿತಿ 
ಒದಗಿಸುವುದು) 


